ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ಸಚಿವರು 


ಶ್ರೀ ಹೆಚ್‌.ಎಂ ರಮೇಶ ಗೌಡ (ವಿಧಾನ ಸಭೆಯಿಂದ 


- ಚುನಾಯಿತರಾದವರು) 


751 
ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 25.09.2020 
ಕ್ರಸಂ ಪುಕ್ನೆ ಉತ್ತರೆ 
ಆ) ಕರೋನಾ ವೈರಸ್‌ ಸಂಕಷ್ಟದಿಂದ ಕೈಮಗ್ಗೆ | ಕರೋನಾ ಷೈರಸ್‌ ನಿಂದ ಕೈಮಗ್ಗ ನೇಕಾರಿಕೆ ಮತ್ತು ಜವಳಿ 


ನೇಕಾರಿಕೆ" ಮತ್ತು ಜವಳಿ ಉದ್ಯಮ ಅತ್ಯಂತ 
ಹೀನಾಯ ಸ್ಥಿತಿ ತಲುಪಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ, ಚೇತರಿಕೆಗೆ 
ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಉದ್ಯಮ ಸಂಕಪ್ಪದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, 
ಈ 3ಛಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ.- 


*« ಕೋವಿಜಹ್‌-19) ಮಹಾಮಾರಿ ಹಾಗೂ ಆರ್ಥಿಕ 
ಹಿನ್ನೆಡೆಯಿಂದ ಸಂಕಷ್ಟದಲ್ಲಿರುವ 4ನೇ ರಾಷ್ಟ್ರೀಯ ಕೈ ಮಗ್ಗ 
ಗಣತಿ ಪ್ರಕಾರ 54789 ಕೈಮಗ್ಗ ನೇಕಾರರಿಗೆ ನೇಕಾರ 
ಸಮ್ಮಾನ್‌" ಯೋಜನೆಯಡಿ ಪ್ರತಿ ವರ್ಷ ಕೈಮಗ್ಗ 


ನೇಕಾರರಿಗೆ ರೂ.2000/-ಗಳ ಆರ್ಥಿಕ ನೆರವು 
ನೀಡಲಾಗುತ್ತಿದೆ. 

೬ ರಾಜ್ಯದಲ್ಲಿರುವ 125 ಲಕ್ಷ ವಿದ್ಯುತ ಚಾಲಿತ 
 ಘಟಕ(ಮಗ್ಗ)ಗಳಲ್ಲಿ ಕೆಲಸ ಮಾಡುತ್ತಿರುವ 125 ಲಕ್ಷ 


ಕೂಲಿ ಕೆಲಸಗಾರರಿಗೆ ರೂ.2000/-ಗಳೆ ಒಂದು HER 
ಪರಿಹಾರಧನವನ್ನು ನೀಡಲಾಗುತ್ತಿದೆ. 


* ನೇಕಾರರು ನೇಕಾರಿಕೆ ಉಬ್ಬೇಶಕ್ಕಾಗಿ ವಿವಿಧ ಸಹಕಾರ 
ಬ್ಯಾಂಕುಗಳಿಂದ ಮತ್ತು ಸಹಕಾರ ಸಂಘಗಳಿಂದ ಸಾಲ 
ಪಡೆದು ದಿನಾಂಕ:01.01.2019 . ರಿಂದ 31.03.2019ರ 
ಅವಧಿಯೊಳಗೆ ಅಸಲು ಮತ್ತು ಬಡ್ಡಿ ಸೇರಿ ರೂ.00 
ಲಕ್ಷಗಳವರೆಗೆ ತಮ್ಮ ಸಾಲವನ್ನು ಪಾವತಿಸಿರುವ 
ನೇಕಾರರಿಗೂ ಮರುಪಾವತಿ ಮಾಡಲಾಗುತ್ತಿದೆ. 


ಆ) 


ರಾಜ್ಯದಲ್ಲಿ ಗ್ರಾಮೀಣ ಸೇಕಾರರು ಆರ್ಥಿಕ 
ಸಂಕಷ್ಟ ತಾಳಲಾರದೇ ತಮ್ಮ ಕೈಮಗ್ಗಗಳಿಗೆ 
ನೇಣು ಹಾಕಿಕೊಂಡು ಸಾವನ್ನಪ್ಪಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಈ ಅತಂತ್ರ ಸ್ಥಿತಿಯಲ್ಲಿರುವ ನೇಕಾರರ ಬದುಕು 
ಸುಧಾರಿಸಲು ಯಾವ ಕಾರ್ಯಕ್ರಮ 
ರೂಪಿಸಲಾಗಿದೆ; 


ರಾಜ್ಯದಲ್ಲಿ ಗಾಮೀಣ ನೇಕಾರರು ಆರ್ಥಿಕ ಸಂಕಷ್ಟ ತಾಳಲಾರದೇ 
ಆತ್ಗಹತ್ಯೆಯಿಂದಾಗಿ ಸಾವನ್ನಪ್ಪಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದ್ದು, ನೇಕಾರರ ಬದುಕು ಸುಧಾರಿಸಲು ಈ 'ಕಳಕಂಡೆ 
ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ:- 


. ರಾಜ್ಯದಲ್ಲಿರುವ 54789 ಕೈಮಗ್ಗ ನೇಕಾರರಿಗೆ 'ನೇಕಾರ 

ಸಮ್ಮಾನ್‌ ಯೋಜನೆಯಡಿ ಪ್ರತಿ ವರ್ಷ ಕೈಮಗ್ಗ ನೇಕಾರರಿಗೆ 
ರೂ. 2000/-ಗಳ ಚರ್ಥಿಕ ನೆರವು ನೀಡಲಾಗುತ್ತಿದೆ. 

° ರಾಜ್ಯದಲ್ಲಿರುವ, +. 25 ಲಕ್ಷ ಚಾಲಿತ 
ಘಟಕ(ಮಗ್ಗ)ಗಳಲ್ಲಿ ಕೆಲಸ' ಮಾಡುತ್ತಿರುವ 125 ಲಕ್ಷ ಕೂಲಿ 
ಕೆಲಸಗಾರರಿಗೆ ರೂ.2000/-ಗಳ” ಒಂದು ಬಾರಿಯ 
ಪರಿಹಾರಧನವನ್ನು ನೀಡಲಾಗುತ್ತಿದೆ. 


—2 


) | Nu 


ನೇಕಾರರು ಸೇಣಾರಿಕೆ ಉದ್ದೇಶಕ್ಕಾಗಿ ವಿವಿಧ "ಸಹಕಾರ 
ಬ್ಯಾಂಕುಗಳಿಂದ ಮತ್ತು ಸಹಕಾರ ಸಂಘಗಳಿಂದ ಸಾಲ. 
ಪಡೆದು ದಿನಾಂಕ:01.01.2019 ರಿಂದ 31.03.2019ರ 
ಅವಧಿಯೊಳಗೆ ಅಸಲು ಮತ್ತು 'ಬಡ್ಡಿ ಸೇರಿ ರಿ00 


" . ಲಕ್ಷಗಳವರೆಗೆ ತಮ್ಮ ಸಾಲವನ್ನು ಪಾವತಿಸಿರುವ ನೇಕಾರ್ರರಿಗೂ 


ಸಾಲಮನ್ನಾ ಮರುಪಾವತಿಯ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಇ) 


ಮೀಸಲಿಟ್ಟ ಹಣವೆಷ್ಟು; ಖರ್ಚಾದ ಹಣವೆಷ್ಟು; 


ರಾಜ್ಯದೆ ಜವಳಿ ಉದ್ಯಮದ `ಚೇತರಿಕೆಗೆ ಈವರೆಗೆ [3 


ಪಸಕ ಸಾಕಸಕ್ತ ರಾಜ್ಯದ ಬ ಉದ್ಯಮದೆ ಇಷ ಈ 
ಕರರಂಡಂತೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅನುದಾನವನ್ನು 
ಮೀಸಲಿಡಲಾಗಿರುತ್ತದೆ:- k 


ಪ್ರಸಕ್ತ 
ಸಾಲಿನಲ್ಲಿ 


ಯೋಜನೆ ಹಟ 
ಸಂ ಸ ಮಾಡಿರುವ 


ಅನುದಾನ 
(ರೂ.ಲಕ್ಷಗಳಲ್ಲಿ) 
|7 ನೇಕಾರರ ವಿಶೌಷ್‌ಪ್ಯಾಔಜ T0000 TOT 
2 ನೆಕಾರರ ಸಾಲ ನನ್ನಾ 7957.00 | 4264.57 
3 Tನೊತನ್‌ ಜವಳ ಪಪ್ಪ" ಸದ್ಯ 2010000 | 11538585 
ಉಡುಪು ನೀತಿ 
4 | ಅನುಸೂಚಿತಜಾತಿ`ಮತ್ತು 400 { 0 
ಬುಡಕಟ್ಟು ಉಪ ಯೋಜನೆ 
ಯಡಿ ಬಳಕೆಯಾಗದೇ 
ಇರುವ ಅನುದಾನ 

ಒಟ್ಟು 349800 504653 


ಅನುದಾನದ 
ವೆಚ್ಚ 


ಚ 


(ರೊಲಕ್ಷೆಗಳಲ್ಲಿ) 


ಈ) 


ಗ್ರಾಮೀಣ ನೇಕಾರರ ಉತ್ತಾಜನಕ್ಕೆ ಸರ್ಕಾರ 
ಆರ್ಥಿಕ ನೆರವಿನ .ಪ್ಯಾಕೇಜ್‌ ಘೋಷಿಸಲಿದೆಯೇ; 
(ವಿವರ ನೀಡುವುದು) 


ಗ್ರಾಮೀಣ ಪ್ರದೇಶದ ನೇಕಾರರ ಉತ್ತೇಜನಕ್ಕೆ 'ಸರ್ಕಾಕವು ಈ 
ಕೆಳಕಂಡ ಆರ್ಥಿಕ ನೆರವಿನ ಪ್ಯಾಕೇಜ್‌ ಘೋಷಿಸಲಾಗಿದೆ. — 


*  ಕೋವಿಡ್‌-19 ಮಹಾಮಾರಿ ಹಾಗೂ ಆರ್ಥಿಕ ಹಿನ್ನೆಡೆಯಿಂದ 
ಸಂಕಷ್ಟದಲ್ಲಿರುವ 54789 ಕೈಮಗ್ಗ ನೇಕಾರರಿಗೆ "ನೇಕಾರರ 
ಸಮ್ಮಾನ್‌" ಯೋಜನೆಯಡಿ ತ ವಷ ರ್ಷ ಕೈಮಗ್ಗ ನೇಕಾರರಿಗೆ 
ರೂ.2000/- ಗಳ ಆರ್ಥಿಕ ನೆರವು ನೀಡಲು ಪ್ರಸಕ್ತ ಸಾಲಿಗೆ 
ರೂ.10.96 ಕೋಟಿಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. 


° ರಾಜ್ಯದಲ್ಲಿರುವ 125 ಲಕ್ಷ ವಿದ್ಯುತ್‌ ಚಾಲಿತ ಘಟಕ 
(ಮಗ್ಗ)ಗಳಲ್ಲಿ ಕೆಲಸ" ಮಾಡುತ್ತಿರುವ 125 ಲಕ್ಷ ಕೂಲಿ 
ಕೆಲಸಗಾರರಿಗೆ ರೂ.2.000/-ಗಳ ಒಂದು ಬಾರಿಯ ಪರಿಹಾರ 
ಧನವನ್ನು ನೀಡಲು ಪ್ರಸಕ್ತ ಸಾಲಿನಲ್ಲಿ ರೂ.25.00 ಕೋಟಿ 
ಅನುದಾನವನ್ನು ನ, 


NE 


(ಶ್ರೀಮಂತ ಮ ಸಾಹೇಬ ಪಾಟೀಲ) 


ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಜೆವರು 


